ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ನಿ 


ಕರ್ನಾಟಕ ವಿಧಾನ ಪರಿಷತ್ತು 


1037 ಮ - 
ಶ್ರೀ. ನಿರಾಣಿ ಹಣಮಂತ ರುದ್ರಪ್ಪ (ಪದವೀಧರರ ಕ್ಷೇತ್ರ 


24lealaos OO 
ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ತ್‌ ಉತ್ತರ 
ಪಬ್ರಣ ಪಂಚಾಯಿತಿಗಳನ್ನು “ಪುರಸಭೆ” | ಪಟ್ಟಣ `` ಪೆಂಜಾಯಿತಿಯಿಂದ ಮೆರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು 
ಗಳನ್ನಾಗಿ ಮೇಲ್ದರ್ಜೆಗೇರಿಸುವಾಗ | ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ ನಿಯಮ 3()), 


ಅನುಸರಿಸುವ ನಿಯಮಗಳೇನು; 


32) ಮತ್ತು 9 

ಅನುಸರಿಸಲಾಗುತ್ತದೆ: 

1 ಆ ಪ್ರದೇಶದ ಜನಸಂಖ್ಯೆ 20,000 ಕ್ಕೆ 
ಹಾಗೂ 50,000 ಕ್ಕೆ ಹೆಚ್ಚಿಲ್ಲದಂತಿರಬೇಕು; 

2. ಅಂತಹ ಪ್ರದೇಶದ ಜನಸಂಖ್ಯೆಯ ಜನಸಾಂದ್ರತೆಯು ಆ 
ಪ್ರದೇಶದ ಒಂದು ಚದರ ಕಿ.ಮೀ. ವಿಸ್ತೀರ್ಣಕ್ಕೆ 1,500 ಕಿಂತ 
ಕಡಿಮೆ ಇಲ್ಲದಿರುವುದು; 

3. ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂತಹ ಪ್ರದೇಶದಿಂದ 
ಸ್ಥಳೀಯ ಆಡಳಿತಕ್ಕಾಗಿ ತೆರಿಗೆ ಮತ್ತು ತೆರಿಗೆಯಲ್ಲದ ಇತರ 
ಸಂಪನ್ಮೂಲಗಳಿಂದ ಉತ್ಪಾದಿತವಾದ ರಾಜಸ್ವ ವಾರ್ಷಿಕ 
ಒಂಬತ್ತು 'ಲಕ್ಷ ಅಥವಾ ವಾರ್ಷಿಕ ತಲಾ ಒಬ್ಬರಿಗೆ 45 
ರೂಪಾಯಿಗಳ ದರದಂತೆ ಲೆಕ್ಕಹಾಕಲಾದ ಮೊತ್ತ" ಇವೆರಡರಲ್ಲಿ 
ಯಾವುದು ಹೆಚ್ಚೋ 'ಆ ಮೊತ್ತಕ್ಕಿಂತ ಕಡಿಮೆ ಇರದ ಹೊರತು; 

4. ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗಾವಕಾಶಗಳ 
ಶೇಕಡಾವಾರು ಪ್ರಮಾಣವು ಒಟ್ಟು ಉದ್ಯೋಗದ ಪ್ರಮಾಣಕ್ಕಿಂತ 
ಶೇ.50 ಕ್ಕಿಂತ ಕಡಿಮೆ ಇಲ್ಲದಿರುವುದು. 


ಗಳನ್ವಯ ಈ ಕೆಳಕಂಡ ಮಾನದಂಡಗಳನ್ನು 


ಕಡಿಮೆ ಇಲ್ಲದಂತೆ 


ಕಳೆದ 2 "ವರ್ಷಗಳಲ್ಲಿ ರಾಜ್ಕಾದ್ಯಂತ 


ಎಷ್ಟು ಪಟ್ಟಣ ಪಂಚಾಯಿತಿಗಳನ್ನು 
“ಮರಸಭೆ” ಪಂಚಾಯಿತಿಗಳನ್ನಾಗಿ | 
ಮೇಲ್ಲರ್ಜೆಗೇರಿಸಲಾಗಿದೆ; (ವಿವರ 
ನೀಡುವುದು) ) 


ಕಳೆದ ಎರಡು `'ವರ್ಷಗಳಲ್ಲಿ ಯಾವುದೇ" ಪಟ್ಟಣ ' ಪೆಂಚಾಯಿತಿಯನ್ನು 
ಪುರಸಭೆಯನ್ನಾಗಿ ಮೇಲ್ಬರ್ಜೆಗೇರಿಸಿರುವುದಿಲ್ಲ. 


ಬಾಗಲಕೋಟೆ ಜಿಲ್ಲೆಯಲ್ಲಿ ನಗ ಪೆಟ್ಟಣ 
ಪಂಚಾಯಿತಿಯನ್ನು “ಪುರಸಭೆ” ಯನ್ನಾಗಿ 
ಮೇಲ್ದರ್ಜೆಗೇರಿಸಬೇಕೆನ್ನುವ ಬೇಡಿಕೆಯು 


ಬೀಳಗಿ ಪಟ್ದಣ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ 
ಮೇಲ್ದರ್ಜೆಗೇರಿಸಲು ಸೂಕ್ತ ಪ್ರಸ್ತಾವನೆ ಕಳುಹಿಸುವಂತೆ ಪೌರಾಡಳಿತ 
ನಿರ್ದೇಶನಾಲಯದಿಂದ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ ರವರನ್ನು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕೋರಲಾಗಿರುತ್ತದೆ. ಪ್ರಸ್ತಾವನೆಯು ಸ್ಟೀಕೃತವಾದ ನಂತರ 
ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಹಾಗಿದ್ದಲ್ಲಿ, ಸದರಿ ಬೀಳಗಿ ಪಟ್ಟಣ ~ 
ಪಂಚಾಯಿತಿಯನ್ನು “ಪುರಸಭೆ” ಯನ್ನಾಗಿ ಅನ್ವಯಿಸುವುದಿಲ್ಲ 
ಮೇಲ್ದರ್ಜೆಗೇರಿಸುವಲ್ಲಿ ವಿಳಂಬ 
ವಾಗುತ್ತಿರುವುದಕ್ಕೆ ಕಾರಣಗಳೇನು; 
ಯಾವ್‌ ಕಾಲಮಿತಿಯಲ್ಲಿ ಸದರಿ ಬೀಳಗಿ 
ಪಟ್ಟಣ ಪಂಚಾಯಿತಿಯನ್ನು “ಪುರಸಭೆ” 
ಯನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು? 
ಸಂಖ್ಯೆ:ನಅಇ 36 ಎಲ್‌ಸಿಕ್ಯೂ 2020. 
(ನಾರೌಯಣ ಗೌಡ) 


ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


